ಕರ್ನಾಟಕ ವಿಧಾನ ಷರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
ಉತ್ತರಿಸುವವರು 


471 

ಡಾ ಜೈಮಾಲಾ ರಾಮಚಂದ್ರ 

ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 06.03.2020 

ಕ್ರ 

ಸ ಪಶ್ನೆ ಉತ್ತರ 

ಅ ರಾಜ್ಯದಲ್ಲಿ ಕಳೆದ್‌ 5 ವರ್ಷಗಳಲ್ಲಿ ಎಷ್ಟು] ಮಾಹಿತಿಯನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. 
ಬಾಲ್ಯವಿವಾಹಗಳಾಗಿವೆ:(ಜಿಲ್ಲಾವಾರು ವಿವರ 


ನೀಡುವುದು) ಎಷ್ಟು ಪ್ರಕರಣಗಳು ಈ ಕುರಿತು 


ದಾಖಲಾಗಿವೆ, ಎಷ್ಟು ಜನರಿಗೆ ಈ ಕಾಯ್ದೆಯಡಿ 
ಕಾನೂನು ಕ್ರಮ ಜರುಗಿಸಲಾಗಿದೆ. (ವಿವರ 
ನೀಡುವುದು) ಎಷ್ಟು ಹೆಣ್ಣು ಮಕ್ಕಳನ್ನು 


ಬಾಲ್ಯವಿವಾಹಕ್ಕೆ ಒಳಗಾಗುತ್ತಿರುವ ಸಂದಂರ್ಭದಲ್ಲಿ 
ರಕ್ಷಿಸಲಾಗಿದೆ ಮತ್ತು ಅವರ ಮುಂದಿನ ಜೀವನ 
ಮಟ್ಟಕ್ಕೆ ಏನು ಕ್ರಮ ಕೈಗೊಳ್ಳಲಾಗಿದೆ: (ವಿವರ 
ನೀಡುವುದು) ಜಿಲ್ಲಾ ಮಟ್ಟದ ಸಮೀಕ್ಷೆಯನ್ನು 
ಎಲ್ಲಿಯವರೆವಿಗೆ ನಡೆಸಲಾಗಿದೆ: 


ಬಾಲ್ಯ ವಿವಾಹಕ್ಕೆ ಒಳಗಾದ ಹೆಣ್ಣು ಮಕ್ಕಳನ್ನು ಆಯಾ 
ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ 
ಹಾಜರುಪಡಿಸಲಾಗಿದೆ. ಸದರಿ ಸಮಿತಿ ತೀರ್ಮಾನದಂತೆ 
ಪೋಷಕರ ವಶಕ್ಕೆ ಬಿಡುಗಡೆ ಮಾಡಲಾಗುತ್ತಿದೆ ಹಾಗೂ 
ಬಾಲಕಿಯರ ಬಾಲಮಂದಿರಕ್ಕೆ ಹಾಜರುಪಡಿಸಲಾಗಿದೆ. 
ಬಾಲಮಂದಿರದ ಮಕ್ಕಳಿಗೆ ವಿವಿಧ ರೀತಿಯ ಕೌಶಲ್ಯಾಭಿವೃದ್ಧಿ 
ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾವಾರು 


ಮಾಹಿತಿಯನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಜಿಲ್ಲಾ ಮಟ್ಟದ ಸಮೀಕ್ಷೆಯನ್ನು ನಡೆಸಲಾಗಿಲ್ಲ. 


ಆ] ಕೊಪ್ಪಳ `'ಜಿಲ್ಲೆಯ' `ಯೆಲಬುರ್ಗಾ ತಾಲ್ಲೂಕಿನಲ್ಲಿ ಕೊಪ್ಪಳ ಜಿಲ್ಲೆಯೆ` ಯಲಬುರ್ಗಾ ತಾಲ್ಲೂಕಿನಲ್ಲಿ ಇಲ್ಲಿಯವರೆಗೆ 
ಇಲ್ಲಿಯವರೆಗೆ ಆದ ಬಾಲ್ಯವಿವಾಹಗಳೆಷ್ಟು; (ಗ್ರಾಮ | ಒಟ್ಟು 03 ಬಾಲ್ಕವಿವಾಹಗಳಾಗಿವೆ. ಗ್ರಾಮ 
ಪಂಚಾಯತ್‌ವಾರು ವಿವರ ನೀಡುವುದು) ಪಂಚಾಯತ್‌ವಾರು ವಿವರಗಳನ್ನು ಅನುಬಂಧ-3ರಲ್ಲಿ 

ಒದಗಿಸಿದೆ. 

ಇ ಬಾಲ್ಕವಿವಾಹೆಗಳನ್ನು ಮಾಡಿದ ಎಷ್ಟು ಪಾಲಕರು 


ಮತ್ತು ಸಂಬಂಧಿಸಿದ ವ್ಯಕ್ತಿಗಳ /ಅರ್ಚಕರ ಮೇಲೆ 
ಪ್ರಕರಣ ದಾಖಲಿಸಲಾಗಿದೆ: ಹಾಗೂ ಎಷ್ಟು ಜನರಿಗೆ 
ಶಿಕ್ಷೆ ವಿಧಿಸಲಾಗಿದೆ? (ವಿವರ ನೀಡುವುದು) 


ಮಾಹಿತಿಯನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. 


(ಶಶಿಕಲಾ 


ಯ್‌ 
ಣ್ಹೌಸಾಹೇಬ್‌ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಸಂಖ್ಯೆ ಮಮಇ 34 ಮಮಅ 2020 


ಅನುಬಂಧ-1 
ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಮತಿ ಜೈಮಾಲ ಅವರು ಮಂಡಿಸಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 471 


ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ಆದ ಬಾಲ್ಯವಿವಾಹಗಳ ಸಂಖ್ಯೆ , ಎಫ್‌ ಬ ಆರ್‌ ದಾಖಲಾದ ಪ್ರಕರಣಗಳ ಸಂಖ್ಯೆ, ಕಾನೂನು ಕ್ರಮ ಜರುಗಿಸಲಾದ ವಿವರ. 


ನ್ಯಾಯಾಲಯದ ಆದೇಶದಂತೆ 
ಕಾನೂನು ಕ್ರಮ ಜರುಗಿಸಲಾದ 
ಪ್ರಕರಣಗಳು 


ಕಳೆದ 05 ವರ್ಷಗಳಲ್ಲಿ ಆದ ಬಾಲ್ಯವಿವಾಹಗಳ ಸಂಖ್ಯೆ ಎಫ್‌ ಐ ಆರ್‌ ದಾಖಲಾದ ಪ್ರಕರಣಗಳ ಸಂಖ್ಯೆ 


ಬಾಲ್ಯವಿವಾಹಕ್ಕೆ ಒಳಗಾಗುತ್ತಿರುವ ಸಂದಂರ್ಭದಲ್ಲಿ 


OO 


[ಕ್ರ.ಸಂ] ಜಿಲ್ಲೆಯ ಹೆಸರು ರಕ್ಷಿಸಲಾದ ಮಕ್ಕಳೆ ಸಂಖ್ಯೆ 
e] N [a [] [a \p [3 [<a un N- {2 [7] Ka! 
ಇ ಇ ೩ ಇ ಇ ಇ ಇ ಇ ಇ ಇ ಇ ಇ ಇ 
UN NL CE A NS EE EE 
g ಗಡಾ DT KS SRT RRS SR 
ML NT ON NC I —— a 
NE EE ON SN LL | 
EE ಗ TS 
A NE EN Aa — 
EN NE NT NE I — ತ 
2015-16ನೇ ಸಾಲಿನ ಒಂದು 
[) ಚಿಕ್ಕಬಳ್ಳಾಪುರ 0 [) 5 7 4]| ಪ್ರಕರಣದಲ್ಲಿ ಪೋಷಕರಿಗೆ 
ರೂ.45,000 ದಂಡ ವಿಧಿಸಲಾಗಿದೆ. KN 66 4 
__ 3 
|_ 0] 


11 ಚಿತ್ರದುರ್ಗ 1 

13] ಪನನಗರ DN NT NE NE NN 
1 ಧಾರವಾಡ DN NT NE NN NE ಜ್ರ 
A NN NT NE NN Rl 
EN NE NT EN EE RE ಇ 
ne 


69 po 

6 <p 

z6 th 9 18 
ll 


(44 


`'ಐಟೂಜಲಿಣ 
ಐಂಐ 0೦೦೦s‘ 
327 T yo ha gxoemon 
ರ ಬಳಂಂಬಜ ಧರಂ 
"8 "ಐಂಬ 0000೭೮೦ 
afk 480 c yon 
%೦R೧eಣ “೦ 0000p 
ee afk xe T yore 
en UR OCS RORCER 
won 000°0cee cok 
4x 7 yoo oun 
ಉಂಇ ಏ£1-zI0z (z 
“ur 
mon 0000೮ coe 
few Fe cok sz coe 
Yonge orca Fe 
206 ಮಾಂ ಧಂ 
ಬಂ ಜಧex 38h1-€102( 


9 


"| 0 | [Ws Tee) 0€ 
0 whe fw | 62 

T 0 RN 8೭ 

ಲಬ 4 

7 

Legeg 9೭ 

Er ಈ [MT 5೭ 
bp | | pomgoen | YT 
TT s [3 v coors [24 
1z 8 7 How [44 
5 E z 1 ನಿಡಲ 12 
ES SEEN SESE 


, ಅನುಬಂಧ-2 
ವಿಧ್‌” ಪರಿಷತ್ತಿನ ಸದಸ್ಯರಾದ ಶ್ರೀಮತಿ ಜೈಮಾಲ ಅವರು ಮಂಡಿಸಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ 471 


T— 


ಬಾಲ್ಯವಿವಾಹಗಳನ್ನು ಮುಂದಿನ ಜೀವನ ಮಟ್ಟಕ್ಕೆ ಏನು ಕಮ ಕೈಗೊಳ್ಳಲಾದ ವಿವರ. 


ಮಕ್ಕಳ ಕಲ್ಯಾಣ ಸಮಿತಿ 

ಮುಂದೆ ಹಾಜರುಪಡಿಸಿದ 

ಬಾಲ್ಯವಿವಾಹ ಮಕ್ಕಳ 
ಸಂಖ್ಯೆ 


ಪೋಷಕರ ವಶಕ್ಕೆ 
ಬಿಡುಗಡೆ ಆದ 


ಬಾಲಮಂದಿರದಲ್ಲಿ 
ಹಾಜರುಪಡಿಸಿದ 


ವಿವಿಧ ರೀತಿಯ 
ಕೌಶಲ್ಯ ಅಭಿವೃದ್ಧಿ 
ಪಡೆದ ಮಕ್ಕಳ ಸಂಖ್ಯೆ 


[e 


ಬೆಂಗಳೂರು (ನ) 
ಬೆಂಗಳೂರು (ಗ್ರಾ) 


hb 


a 


[7 
ನ 
[e2 


ಚಿಕ್ಕಮಗಳೂರು 


್ಫ 
0[ಚಾಮರಾಜನಗರ NN 47 0 0 
ಚಿಕ್ಕಬಳ್ಳಾಪುರ 0 0 0 0 
E 4 
0 
wT ES ಕನ್ನಡ 2 86 | 0 
TE pe 
3 


3 
ese EEE — 
7 
7 
ಶಿವಮೊಗ್ಗ 46 


39 
93 

82 
62 
94 


lal 


& 
& 
[oa 

[oe 


50 
446 
26 
2 
163 


29 


= 
© 


28 
3181 


- 


32 


ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಮತಿ ಜೈಮಾಲ ಇವರು ಮಂಡಿಸಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
471 


ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲ್ಲೂಕಿನಲ್ಲಿ ಇಲ್ಲಿಯವರೆಗೆ ಆದ ಬಾಲ್ಯವಿವಾಹಗಳ ಗ್ರಾಮ 
ಪಂಚಾಯತ್‌ವಾರು ವಿವರ 


ಇಲ್ಲಿಯವರೆಗೆ ಆದ 
ಬಾಲ್ಯವಿವಾಹಗಳ ಸಂಖ್ಯೆ 


ತಾಲ್ಲೂಕಿನ ಹೆಸರು 


